ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


1S 

ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 

21.09.2020 

ಪ್ರಾಥಮಿಕ ಮತ್ತು ಪೌಢ ಶಿಕ್ಷ. ಣ ಸಚಿವರು 


ಪ್‌ ಪತ್ತ 
ಮೈಸೂರು ನಗರದ ``ನಜರಬಾದ್‌ನ 
ಮಸೀದಿ ರಸ್ತೆಯಲ್ಲಿರುವ ಸರ್ಕಾರಿ 
ಹಿರಿಯ ಪ್ರಾಥಮಿಕ ಶಾಲೆಯು ಬಂದಿದೆ. 
ದುಸ್ಥಿತಿಯಲ್ಲಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ? 
ಸದರ ಠಾಪೆಯ ಕಾಂಪೌಂಡ್‌]1 ಇತ್ತೀಚಿಗೆ ಮಳೆಯಂದ್‌ ಕಾರಾ ಂಪಂಡ್‌ 


ನಿರ್ಮಾಣ ಮಾಡಲು ಹಾಗೂ ಕುಸಿದು 
ಬಿದ್ದಿರುವ ಹಳೆಯ ಶಾಲಾ ಕಟ್ಟಡವನ್ನು 


ಸ್ವಚ್ಛಗೊಳಿಸಿ ವಿದ್ಯಾರ್ಥಿಗಳಿಗೆ ಆಟದ 
ಮೈದಾನ, ಕುಡಿಯುವ ನೀರಿನ ಸೌಲಭ್ಯ 
ಕಲ್ಪಿಸಿಕೊಡಲು ಕಮ 
ತೆಗೆದುಕೊಳ್ಳಲಾಗುವುದೆಯೇ? 


ಹಾನಿಯಾಗಿದ್ದು, ಇದರ ನಿರ್ಮಾಣವನ್ನು ರೂ.7.00ಲಕ್ಷಗಳ 
ಅಂದಾಜು ವೆಚ್ಚದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ 
ಮೂಲಕ ಅನುಷ್ಠಾನಗೊಳಿಸಲು ಪಾಲಿಕೆಯ ಆಯುಕ್ತರಿಗೆ 
ಪ್ರಸ್ತಾವನೆ ಸಲ್ಲಿಸಲಾಗಿದೆ. 

2. ಇತರೆ ಮೂಲಭೂತ 
ಮೈದಾನ ಮತ್ತು ಕುಡಿಯುವ ನೀರಿನ ಸೌಕರ್ಯ ಕಲ್ಪಿಸಲು 
ಕ್ರಿಯಾಯೋಜನೆಯನ್ನು 


ಸೌಕರ್ಯಗಳಾದ ಆಟದ 


ರೂ.12.40ಲಕ್ಷ: ದ ಸಿದ್ದಪಡಿಸಿ 
ಜಿಲ್ಲಾಧಿಕಾರಿಗಳ ಮೂಲಕ 


ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಕ್ರಮವಹಿಸಲಾಗಿರುತ್ತದೆ. 


ಸಿ.ಎಸ್‌.ಆರ್‌ ನಿಧಿಯಿಂದ 


ಶಾಲೆಯೆ"``ಸುತ್ತಲೂ '`ಸಾರ್ವಜನಿಕರು]ಶಾಕೆಯ ಆವರಣವನ್ನು ಸಜ್ಛೆಗೊಳಿಸುವ' ಸಂಬಂಧ 
ಮಲಮೂತ್ರ ವಿಸರ್ಜನೆ | ಮೈಸೂರು ಮಹಾನಗರಪಾಲಿಕೆವತಿಯಿಂದ 
ಮಾಡುತ್ತಿರುವುದರಿಂದ ಅನಾರೋಗ್ಯಕರ | ಕಮವಹಿಸಲಾಗುತ್ತಿದೆ. 

ಕಲುಷಿತ ವಾತಾವರಣ 

ನಿರ್ಮಾಣವಾಗಿದ್ದು, ಇದನ್ನು 

ಸ್ವಚ್ಛೆಗೊಳಿಸಲು ಕ್ರಮ 


ತೆಗೆದುಕೊಳ್ಳಲಾಗುವುದೇ? 


| ಈ) 


ಪಸ್ತುತ `ಈ 'ಶಾಲೆಯಲ್ಲಿ'7 ರಿಂದ'7ನೇ 
ತರಗತಿಯವರೆಗೆ ಓದುತ್ತಿರುವ 
ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಇದನ್ನು 
ಒಂದು ಮಾದರಿ ಶಾಲೆಯನ್ನಾಗಿ 


ಅಭಿವೃದ್ಧಿಗೊಳಿಸಿ, ಹೆಚ್ಚು ಸಂಖ್ಯೆಯ 


ವಿದ್ಯಾರ್ಥಿಗಳು ಈ ಶಾಲೆಗೆ 
ಸೇರ್ಪಡೆಯಾಗಿ ವಿದ್ಯಾಭ್ಯಾಸ 


ಮಾಡುವಂತೆ ಕ್ರಮ | 


ಜರುಗಿಸಲಾಗುವುದೇ? 


ದಾಖಲಾತಿಯನ್ನು ಉತ್ತಮಪಡಿಸಲು 


1 ರಿಂದೆ 7ನೇ ತರಗತಿಯಲ್ಲಿ 29 ಮಕಳು ವ್ಹಾಸಂಗ 


ಮತ್ತು ಮಾದರಿ | 


ಶಾಲೆಯನ್ನಾಗಿ ರೂಪಿಸಲು ಅಗತ್ಯ ಕ್ರಮವಹಿಸಲಾಗಿರುತ್ತದೆ. 


ಅಪಿ 170 ಯೋಸಕ 2020 


ತಾತಾ 


ಘ್‌ 


(ಎಸ್‌.ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


